ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ [1946 


ಸದಸ್ಯರ ಹೆಸರು 


ಶ್ರೀ ಗೋವಿಂದ ರಾಜು 


‘(ವಿಧಾನ ಸಭಾ ಕ್ಷೇತ್ರದಿಂದ ಚುನಾಯಿತರಾದವರು) 


ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸುವ ಸಚಿವರು 


1 6.03.2022 _ 
ಕಂದಾಯ ಸಚಿವರು 


ಗಳಲ್ಲಿನ ತಪ್ಪುಗಳನ್ನು ಸರಿಪಡಿ 
ಸಲು ಜಾರಿಗೆ ತಂದಿರುವ “ಪೋಡಿ 


ಕೋಲಾರ ತಾಲ್ಲೂಕಿನಿಂದ ಕಳೆದ 2 


ಸ್ಮೀಕೃತಗೊಂಡಿದೆ ಹಾಗೂ ಎಷ್ಟು 


ಗಿದೆ; ಎಷ್ಟು ಅರ್ಜಿಗಳು ಬಾಕಿ ಇದೆ; 


ಅಂದೋಲನಾ” ಯೋಜನೆಯಡಿ | 


ವರ್ಷಗಳಲ್ಲಿ ಎಷ್ಟು ಅರ್ಜಿಗಳು | 


J] ಪ್ರಶ್ನೆ ಉತ್ತೆರ 
ಸಂ . 
1ಅ) ರೈತರ ಅನುಕೂಲಕ್ಕಾಗಿ ಪಹಣಿ| ಕೋಲಾರ ತಾಲ್ಲೂಕಿನಲ್ಲಿ ಕಳೆದ 2 ವರ್ಷಗಳಲ್ಲಿ 


ಪೋಡಿಮುಕ್ತ ಯೋಜನೆಯಡಿ ಸಾಧಿಸಿದ ಪುಗತಿ ವಿವರ ಈ 


ಕೆಳಕಂಡಂತಿದೆ. | | 
ಅಳತೆ ಮಾಡಿದ | ದುರಸ್ತಿಯಾದ | ಇಂಡೀಕರಣ 
ತಾಲೂಕು ಬಾಕು ಬಾನು ವಾದ ಬಾಕು 
(ಅಜಿಣಗಳು (ಅರ್ಜಿಗಳು | ಅಜಿಗಗಳು 
ಕೋಲಾರ 148 148 148 


ಅರ್ಜಿಗಳು ವಿಲೇವಾರಿ ಮಾಡಲಾ | -' 


pl 


ಅರ್ಜಿಗಳನ್ನು ಇತ್ಯರ್ಥಪಡಿಸಲು 
ಕಾಲಮಿತಿಯನ್ನು ಸರ್ಕಾರ ನಿಗಧಿ 
ಪಡಿಸಿದೆಯೇ; 


ಸ 


ಹಾಗಿದ್ದಲ್ಲಿ: "ಕಾಲಮಿತಿಯಲ್ಲಿ 
ಇತ್ಯರ್ಥಪಡಿಸದ ' ' ಅಧಿಕಾರಿ 
ಹಾಗೂ ಸಿಬ್ಬಂದಿಯ ಮೇಲೆ 
ತೆಗೆದುಕೊಂಡ ಕ್ರಮಗಳೇನು; 


ಸಾರ್ವಜನಿಕರು ದೈನಂದಿನ ಕೆಲಸಗಳಿಗಾಗಿ ಅಳತೆ ಕೋರಿ 
ಸಲ್ಲಿಸುವ 11ಇ, ಅನ್ಯ ಕ್ರಾಂತ, ತತ್ಕಾಲ್‌ ಪೋಡಿ, ಹದ್ದುಬಸ್ತು, 
ಇತ್ಯಾದಿ ಅರ್ಜಿಗಳ ಹಾಗೂ ತಾಲ್ಲೂಕುಗಳಲ್ಲಿ ಬರುವ 
ಸ್ಥಳೀಯ ತೊಂದರೆಗಳ ಬಗ್ಗೆ ಅಳತೆ ಕಾರ್ಯಗಳಿಗೆ ಮೊದಲ 
ಆದ್ಯತೆ ನೀಡಿ ಕಾರ್ಯಗಳನ್ನು ಪೂರೈಸಲು ಅವಶ್ಯಕವಾದ 
ಭೂಮಾಪಕರನ್ನು ಹೊರತು ಪಡಿಸಿ ಉಳಿದ ಭೂಮಾಪಕರು 
ಗಳನ್ನು ಬಳಸಿಕೊಂಡು ಫೋಡಿ ಮುಕ್ತ ಗ್ರಾಮ ಅಭಿಯಾನ 
ಯೋಜನೆಯನ್ನು ಅನುಷ್ಠಾನಗೊಳಿಸ ಲಾಗುತ್ತಿದೆ. 
"ರಾಜ್ಯದಲ್ಲಿ ಸಾಂಕ್ರಾಮಿಕ ರೋಗ 
ಹರಡುತ್ತಿದ್ದರಿಂದ ಮತ್ತು ಲಾಕ್‌-ಡೌನ್‌ ಕಾರಣದಿಂದ ವಿವಿದ 


COVID-19 


"| ರೀತಿಯ ' ಅಳತೆ ಕೋರಿ ಸಾರ್ಪಜನಿಕರಿಂದ ಸ್ವೀಕೃತವಾದ 


ಹೆಚ್ಚಿನ ಅರ್ಜಿಗಳು ಬಾಕಿ ಉಳಿದಿರುತ್ತವೆ. ಬಾಕಿ ಅರ್ಜಿಗಳ 
ವಿಲೇವಾರಿಯಾದ ನಂತರ ಸಾರ್ವಜನಿಕರ ದೈನಂದಿನ 


RO 


ಕೆಲಸಗಳಿಗೆ ತೊಂದರೆಯಾಗದಂತೆ ಸರ್ಕಾರಿ ಮತ್ತು 


ಪರವಾನಗಿ ಭೂಮಾಪಕರ ಲಭ್ಯತೆಯ ಆಧಾರವಾಗಿ ವಿಧಾನ 
ಸಭಾ ಕೇತ್ರವಾರು ಗ್ರಾಮಗಳನ್ನು ಹಂತ ಹಂತವಾಗಿ ಅಳತೆಗೆ 
| ಆಯ್ಕೆ ಮಾಡಿಕೊಂಡು ಪೋಡಿ ಮುಕ್ತಗೊಳಿಸಲಾಗುತ್ತಿದೆ. 

ಈ) | ಇದುವರೆಗೂ ಎಷ್ಟು ಗ್ರಾಮಗಳನ್ನು | ಭೂದಾಖಲೆಗಳಂತೆ ಕೋಲಾರ ಜಿಲ್ಲೆಯಲ್ಲಿ ಒಟ್ಟು 1819 
ಪೋಡಿ ಮುಕ್ತ ಗ್ರಾಮನ್ನಾಗಿ ಮಾಡ | ಗ್ರಾಮಗಳಿದ್ದು, ಇವುಗಳಲ್ಲಿ ಪೋಡಿ ಮುಕ್ತ ಗ್ರಾಮ 
ಲಾಗಿದೆ ಹಾಗೂ ಇನ್ನು ಎಷ್ಟು | ಯೋಜನೆಯಡಿ ಇದುವರೆಗೆ ಒಟ್ಟು 644 ಗ್ರಾಮಗಳನ್ನು 
'ಬಾಕಿ ಇದೆ. (ತಾಲ್ಲೂಕುವಾರು | ಪೋಡಿ ಮುಕ್ತ ಗ್ರಾಮಗಳನ್ನಾಗಿ ಮಾಡಲಾಗಿದ್ದು ಇನ್ನು 1175 
| ವಿವರ ನೀಡುವುದು) > | ಗ್ರಾಮಗಳಲ್ಲಿ " ಅಳತೆ ಕಾರ್ಯ ಪ್ರಾರಂಭಿಸಬೇಕಾಗಿದ್ದು 


ಉ) | ಪೋಡಿ ಅಂದೋಲನವನ್ನು ಇನ್ನು | ತಾಲ್ಲೂಕುವಾರು ವಿವರ ಈ ಕೆಳಕಂಡಂತಿದೆ. 
ಪ್ರಾರಂಭಿಸಬೇಕಾಗುವ ಗ್ರಾಮಗಳ ಫೋಔಮುತ್ತ ಜಾತಾರುವ 


| ಸಂಖ್ಯೆ ಎಷ್ಟು? | "ತಾಲ್ಲೂಕು ಗ್ರಾಮಗಳ ಗ್ರಾಮಗಳ 
» pt - . ಸಂಖೆ, ಸ೦ಖ್ಯೆ. . 
ಸಂಖ್ಯ 5! 
" ಕೋಲಾರ | 144 218 


ಮಾಲೂರು _ 
ಶ್ರೀನಿವಾಸಪುರ 67 
ಬಂಗಾರಪೇಟೆ 
ಕೆ.ಜಿ.ಎಫ್‌ 


ಸಂಖ್ಯೆ: ಕಂಇ77 ಎಸ್‌ಎಸ್‌ಸಿ 2022 | | ಸ 
OR 
ಳ್‌ 
(ಆರ್‌.ಅಶೋಕ) 
ಕಂದಾಯ ಸಚಿವರು 


